ಕರ್ನಾಟಕ ವಿಧಾನ ಪರಿಷತ್‌ 


[ನಾನ ಸದಸ್ಯರ ಹೆಸರು : [ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
"ಚುಕ್ಕೆ ಸರುವ ಪ್ರಶ್ನೆ ಸಂಖ್ಯೆ |: | 523 
ಉತ್ತರಿಸಬೇಕಾದ ದಿನಾಂಕ 11.12.2020 | 
ಉತ್ತರಿಸಬೇಕಾದ ಸಚಿವರು : | ವಸತಿ ಸಚಿವರು 
ಕ್ರ.ಸಂ ಪುಶ್ನೆ ಉತ್ತರ 


ಅ) 


[ಕೊಡಗು ಜಿಲ್ಲೆಯ ಪ್ರತಿ 


ಗ್ರಾಮ 
ಪಂಚಾಯತಿಯಲ್ಲಿ 
ಪುಸ್ತುತ ಇರುವ 
ನಿವೇಶನರಹಿತರು 
ಹಾಗೂ ವಸತಿರಹಿತರ 
ಸಂಖ್ಯೆ ಎಷ್ಟು; 
(ತಾಲ್ಲೂಕುವಾರು ಗ್ರಾಮ 
ಪಂಚಾಯತಿವಾರು 
ವಿವರ ನೀಡುವುದು) 


2011 ರಲ್ಲಿ ಸರ್ಕಾರವು ರಾಜ್ಯಾದ್ಯಂತ ಗ್ರಾಮೀಣ ಪ್ರದೇಶದಲ್ಲಿ 
ನಡೆಸಿದ ವಸತಿರಹಿತ ಮತ್ತು ನಿವೇಶನರಹಿತರ ಸಮೀಕ್ಷೆಯಲ್ಲಿ ಕೈಬಿಟ್ಟು 
ಹೋಗಿರುವ ಅರ್ಹ ಕುಟುಂಬಗಳನ್ನು ಸಮೀಕ್ಷಾ ಪಟ್ಟೆಯಲ್ಲಿ ಸೇರಿಸುವ 
ಉದ್ದೇಶದಿಂದ 2018 ರಲ್ಲಿ ಪುನ: ಸಮೀಕ್ಷೆ ಕಾರ್ಯ ಕೈಗೊಂಡು ಸದರಿ 
ಸಮೀಕ್ಷೆ ಪ್ರಕಾರ ಕೊಡಗು ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ 16473 
ನಿವೇಶನರಹಿತರು ಮತ್ತು 9974 ವಸತಿರಹಿತರು ಕಂಡುಬಂದಿರುತ್ತಾರೆ. 

ತಾಲ್ಲೂಕುವಾರು, ಗ್ರಾಮ ಪಂಚಾಯತಿವಾರು ವಿವರವನ್ನು 
ಅನುಬಂಧ - 1ರಲ್ಲಿ ಒದಗಿಸಲಾಗಿದೆ. 


ಆ) 


ಸೆದರಿ ನಿವೇಶನರಹಿತರು 
ಹಾಗೂ ವಸತಿ ರಹಿತರಿಗೆ 
ನಿವೇಶನ ಮತ್ತು ವಸತಿ 
ಒದಗಿಸಲು ಸರ್ಕಾರ 
ಕೈಗೊಂಡಿರುವ 
ಕ್ರಮಗಳೇನು; 


ಇ) 


ಯಾವ 
ಕಾಲಮಿತಿಯೊಳಗೆ ಈ 
ಎಲ್ಲಾ 
ನಿವೇಶನರಹಿತರು 
ಹಾಗೂ ವಸತಿ ರಹಿತರಿಗೆ 
ನಿವೇಶನ ಮತ್ತು ವಸತಿ 
ಒದಗಿಸಲಾಗುವುದು? 


ಅರ್ಹ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲು 
ಸರ್ಕಾರಿ ಜಮೀನಿಗೆ ಪ್ರಥಮ ಆದ್ಯತೆ ನೀಡಲಾಗಿದೆ. ಸರ್ಕಾರಿ ಜಮೀನು 
ಲಭ್ಯವಿಲ್ಲದ ಕಡೆಗಳಲ್ಲಿ ವಸತಿಗೆ ಸೂಕ್ತ ಖಾಸಗಿ ಜಮೀನನ್ನು 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವ ಜಿಲ್ಲಾ ಜಮೀನು 
ಖರೀದಿ ಸಮಿತಿ ಮೂಲಕ ಖರೀದಿಸಿ ನಿವೇಶನ ಹಂಚಿಕೆ ಮಾಡಲು 
ಅವಕಾಶ ಕಲ್ಪಿಸಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ :ವಇ 33 ಹೆಚ್‌ |. 
ಎಹೆಚ್‌ 2016(ಭಾ-2, ದಿನಾ೦ಕ :12.06.2016 ರಲ್ಲಿ ಖಾಸಗಿ ಜಮೀನು 
ಖರೀದಿಗೆ ಈ ಕೆಳಕಂಡಂತೆ ದರ ನಿಗದಿಪಡಿಸಿ ಆದೇಶಿಸಿದೆ. 


ಗರಿಷ್ಟ ಮಿತಿ 
(ಪ್ರತಿ ಎಕರೆಗೆ 
ರೂ.9.00 ಲಕ್ಷ 
ರೂ.12.00 ಲಕ್ಷ 
ರೂ.15.00 ಲಕ್ಷ _ 
ರೂ.22.50 ಲಕ್ಷ 
ರೂ. 37.50 ಲಕ್ಷ 
ರೂ.75.00 ಲಕ್ಷ 


ಪ್ರದೇಶ 


ಗ್ರಾಮೀಣ ಪ್ರದೇಶ 
ಪಟ್ಟಣ ಪಂಚಾಯಿತಿ 
ಪುರಸಭೆ 
ನಗರಸಭೆ 
ಮಹಾನಗರ ಪಾಲಿಕೆ 
ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ 


ಮೇಲ್ಕಂಡ ವಿಧಾನಗಳ ಮೂಲಕ ಜಮೀನನ್ನು ಪಡೆದು ಕೊಂಡು 
ನಿವೇಶನ ಹಂಚಿಕೆ ಮಾಡಲಾಗುತ್ತಿದೆ. ಪ್ರತಿ ವರ್ಷ ಆಯವ್ಯಯದಲ್ಲಿ 
ನಿಗಧಿಪಡಿಸುವ ಅನುದಾನಕ್ಕೆ ಅನುಗುಣವಾಗಿ ಗ್ರಾಮ ಪಂಚಾಯತಿವಾರು 
ವಿವಿಧ ವಸತಿ ಯೋಜನೆಗಳಡಿ ಮನೆಗಳ ಗುರಿ ನಿಗಧಿಪಡಿಸಿ ಗ್ರಾಮಸಭೆ 
ಮೂಲಕ ಅರ್ಹ ವಸತಿರಹಿತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ವಸತಿ 
ಸೌಕರ್ಯವನ್ನು ಕಲ್ಪಿಸಿಕೊಡಲಾಗುತ್ತಿದೆ. 


ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಲು ಯ ಪ್ರದೇ 
ಕಾಲಮಿತಿಯನ್ನು: ನಿಗಧಿಪಡಿಸಿರುವುದಿಲ್ಲ. ಜಮೀನಿನ ಲಭ್ಯತೆ 
ಅನುಗುಣವಾಗಿ ಹಂತ ಹಂತವಾಗಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ 
ಮಾಡಲು ಕ್ರಮ ವಹಿಸಲಾಗುತ್ತಿದೆ. 


ಸಂಖ್ಯೆ :ವಇ 415 ಹೆಚ್‌ಐಐಂ 2020 


). ಸೋಮಣ್ಣ) 
ವಸತಿ ಸಚಿವರು 


ಅನುಬಂಧೆ -01 


523 


LCO 


ಕು ಗ್ರಾಮ ಪಂಚಾಯತಿ 


ವಸತಿ ರಹಿತರು 


ತಾಲೂ 
kl 


72 


Bengoor 


iyangeri 
Beitageri 


|) 
[a 
= 
ಅ 
fd 


pe 
| |, 
AEE 
ಈ 5 
Me 3 
ಹರ! 
5G 
pv py 
ಹ್ರ|ಷ್ಟ ತ್ವ 


ಕ್ಷಷ್ಯಕು 


KX) 


|i 
“|0|” 
©10/0 


[am 
[ag 
pee] 


Hakathur 


ಪ 
&p 


ಜೆ 


[51 


CAEN EN 


೩ 
— 


Kadagadalu 


alakeri Nidugane 


jageri 
Madikeri 


ಪ 


Fy 
Kk 


“D 
—_ 


00D 


Konanjageri 


iii 


4 hd [hd hd 


54 
153 


Nariandada 
Peraje 
7th Hosakote 


Makkandur 


Sampaje 


AEE AAPA PAI 


KTS 
£17 
pS 


Alur + Siddapura 


odagu 


[5] 


odagu 


5 


PX 


Ks) 
Ww 
8 
Ke) 
9 
R 
B 


cimNioo 

el ee 
ಬ 

[ 


cif 
Il 
| 
HN ಪ 
[ng 


NICS 
Il 
No) 


Sus 


ನಿವೇಶನ 
ರಹಿತರು 


88 
117 


Tholur Shettalli 
[Thorenoor | 73 


: & E 
ಚ 5 & 8 3 Ey 
el 8 5 K ಡ F “EN ತ ಈ 'ಥ 
al 0 ಚ [=] vi Eo ಲ fe KN 35 
28 pfs] S3 |5| 0|21313 85/135 $5 3 Bsa a5] =) (33 
SEF EBA ECE HEE EE EE HEHEHE HEE CECE OF REE 
5] 5 2| 5318 5) 6 61 31 3) 813131 313 ತ! E 9/4 ಲ 
5 E21888 3135 3123553333333 3353 321313121213 12255 
| F: 
pe] [- 
3 [sls sls sv shel sl sl sl sl el sl sl eel el el els el el sls pe 
| © S/S Sle 
DE EEE UE EEE alos; 
ಮಿ 
AHHH HE HEHEHE EHH HOR HOE HHH HHH HHHHHEEEE CE 
sislslelslsls/ls sss 6s 8)g Sls Eg Se SSS 
AOE EERE EEE HHH EE 
[= ವಃ ಪ/ವಃ ವ ಪ ವೆ/[ಪ 
EEE EEE EE EE EAE ಫಷ ಕ| & ಷಸ 
A A A IS SSS) 151313131313 
2 O/~loolanio Ne WIND TKj oO MN Oem 
ಮಿ Niemi 
EECCCCECEBERESCECEEEEGEREEEEREERSSSSEE 


ಅನುಬಂಧ - 01 


ಗ LCQ - 523 
| 73 [Kodagu Virajpet ~~ [Ballyamandur 
MN 
73 [Kotagy ME 
76 [Rodan Winipe bina Hi 
SU 
oo 
380 128 
[80 [Kodagu 68 
| 81 [Kodagu [Virajpt___ [Gonikopps 4 
82 [Kodagu [Virajpee “| Halugunds 201 
| 83 [Kodagu |Virajpet 38) 199} 
| 84 [Kodagu 3) 8 
Viraipet Hudikei | 6] 199 
[86 [Kodagu [Virajpet_“__ [Kadanoor EE 
| 87 [Kodagu 
Kodagu |Virajpet Kannangala TN 
39 [Kodagu [Viraipe ———Kanoor | 40 2 
oe foae Niape ——kamia Tia 
or kota NWiaipe ——— Keds 8s 
35 Kotoos Ninipe ——Kingur 
733 Kotaps Vinipe [Kura A 
or odaps Winipe ——— Wale ss Ta 
55 Kodags Wisp ——— Moy a —o 
I NN NE IS 
37 Fotos Nips Nir 3 
98 [Kodagu Virajpet  [Polibesa | 238 5 
9 oto Ninipe ———Tommg ss 
[ios [hoes (Viape —— [Pomrmsne Ru 
| 101 [Kodagu 626 4 
102 |Kodagu Viraipe  [Srimangaln A 
T. Shettigeri 129 3 
| 104 [Kodagu | iraj Thithimathi ST 133 
EES TI 2052 
| [| [GrandTotal 16473 9974 


